ಮಾನ್ಯ ವಿಭಾನ ಪರಿಷತ್ತಿನ ಸದಸ್ಯರ ಹೆಸರು : 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರ್ನಾಟಿಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸಬೇಕಾದ ಸಚಿವರು 


ಶ್ರೀ ಆರ್‌. ಬಿ. ತಿಮ್ಮಾಪೂರ 


(ವಿಧಾನ ಸಭೆಯಿಂದ ಚುನಾಯಿತರಾದವರು) 


1129 
21.09.2021 


: ಸಹಕಾರಸಚಿವರು 


ಪಶ್ನೆ eS 


ಉತ್ತರ 


ರಾಜ್ಯದಲ್ಲಿರುವ 
ಅಧಿಕೃತ 
ಅನಧಿಕೃತ 
ನಿರ್ಮಾಣ ಸಹಕಾರ 
ಸಂಘಗಳು ಯಾವುವು; 
(ಸ೦ಂಘಗಳವಾರು 


ಮತ್ತು ಗೃಹ ನಿರ್ಮಾಣ 
ಗೈಹ ಕಾರ್ಯನಿರತ, 279 ಸ್ಥಗಿತ ಮತ್ತು 362 ಸಮಾಪನೆಯಲ್ಲಿರುತ್ತವೆ. 


ರಾಜ್ಯದಲ್ಲಿ ದಿನಾಂಕ:31.03.2021 ರ ಅಂತ್ಯಕ್ಕೆ ಒಟ್ಟು 1828 
ಸಹಕಾರ ಸಂಘಗಳು ಇದ್ದು, 1187 
ಮಾಹಿತಿಯನ್ನು 


ಜಿಲ್ಲಾವಾರು ಅನುಬಂಧ-1 ರಲ್ಲಿ 


ನೀಡಲಾಗಿದೆ). 


ಸಂಘಗಳು ಯಾವ 
ಯಾವ ವಿಧದ ಅಕ್ರಮ, 
ದುರಾಡಳಿತ, ಹಣ 
ವಂಚನೆ- 
ಮೋಸಗಳಂತಹ 
ಕೃತ್ಯಗಳನ್ನು ಎಸಗಿದೆ; 


ಗೃಹ ನಿರ್ಮಾಣ ಸಹಕಾರ ಸಂಘಗಳು ತನ್ನ ಸದಸ್ಯರಿಗೆ 
'ಬಡಾವಣೆಗಳನ್ನು ರಚಿಸಲು ಸದಸ್ಯರಿಂದ ಹಣ ಸಂಗ್ರಹಿಸಿ 
ನಿವೇಶನ ನೀಡುವುದು ಮುಖ್ಯ ಉದ್ದೇಶವಾಗಿರುತ್ತದೆ. ಈ 
ದಿಸೆಯಲ್ಲಿ ಸಕಾಲದಲ್ಲಿ ಸದಸ್ಯರಿಗೆ ನಿವೇಶನಗಳನ್ನು ಹಂಚಿಕೆ 
ಮಾಡದ, ಬಡಾವಣೆ ಅಭಿವೃದ್ಧಿಗೆ ಸಂಗ್ರಹಿಸಿದ ಹಣವನ್ನು 
ದುರುಪಯೋಗಪಡಿಸಿಕೊಂಡಿರುವ ಬಗ್ಗೆ ಅಧಿಕಾರ 
ದುರುಪಯೋಗಪಡಿಸಿಕೊಂಡಿರುವ ಬಗ್ಗೆ. ನಿವೇಶನ 
ಠೇವಣಿದಾರರ ಜೀಷ್ಠತಾ ಪಟ್ಟಿ ಉಲ್ಲಂಘನೆ ಬಗ್ಗೆ 
ಅಭಿವೃದ್ಧಿದಾರರಿಗೆ ನೀಡಿರುವ ಮೊತ್ತಗಳಲ್ಲಿ 
ವ್ಯತ್ಯಾಸಗಳಾಗಿರುವ ಬಗ್ಗೆ ದೂರುಗಳು ಸ್ನೀಕೃತವಾದಂತಹ 
ಪುಸಂಗಗಳು ಹಾಗೂ ಸ್ವಯಂಪ್ರೇರಿತವಾಗಿ ಕಾಯ್ದೆಯಲ್ಲಿ 
ಅವಕಾಶಗಳ ರೀತ್ಯಾ ಕರ್ನಾಟಿಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 64 ರಡಿ ಶಾಸನಬದ್ಧ ವಿಚಾರಣೆ ಹಾಗೂ ಕಲಂ 65 
ರ ಶಾಸನಬದ್ದ ಪರಿವೀಕ್ಷಣೆಗಳನ್ನು ನಡೆಸಲಾಗಿದೆ. ವಿಚಾರಣೆ 
ಹಾಗೂ ಪರಿವೀಕ್ಷಣೆಗೆ ಆದೇಶಿಸಿರುವ ವಿವರಗಳನ್ನು 
ಅನುಬಂಧ-2 ರಲ್ಲಿ ನೀಡಲಾಗಿದೆ. 


ಇ) 


ಅಂತಹವುಗಳ ಬಗ್ಗೆ 
ಸರ್ಕಾರ 
ಕೈಗೊಂಡಿರುವ 
ಪ್ರಮಗಳೇನು? 


ಗೃಹ ನಿರ್ಮಾಣ ಸಹಕಾರ ಸಂಘಗಳಲ್ಲಿನ ಅಕ್ರಮ" 
ದುರಾಡಳಿತ, ವಂಚನೆ ಎಸಗಿರುವ ಪ್ರಕರಣಗಳಲ್ಲಿ ಕರ್ನಾಟಕ 
ಸಹಕಾರ ಸಂಘಗಳ ಕಾಯೆ 1959ರ ಕಲಂ 6 ರಡಿ ವಿಚಾರಣೆ 
ನಡೆಸಲು ಕಲಂ 65 ರಡಿ ಪರಿವೀಕ್ಷಣೆ ನಡೆಸಲು, ಕಲಂ 69ರಡಿ 
ಅಧಿಭಾರ ಪ್ರಕರಣ ದಾಖಲಿಸಲು, ಕಲಂ 109 ರಡಿ ಕ್ರಿಮಿನಲ್‌ 


ಕ್ರಮ ಜರುಗಿಸಲು ಮತ್ತು 29 ಸಿ ರಡಿ ಆಡಳಿತ ಮಂಡಳಿ 
ನಿರ್ದೇಶಕರು ಹಾಗೂ ' ಪದಾಧಿಕಾರಿಗಳನ್ನು 
ಅನರ್ಹಗೊಳಿಸಲು ಅವಕಾಶವಿದೆ. 


ಮೇಲ್ಕಂಡ ಅವಕಾಶದಂತೆ ಕಳೆದ 10 ವರ್ಷಗಳಲ್ಲಿ 47 ಗೃಹ | 
ನಿರ್ಮಾಣ ಸಹಕಾರ ಸಂಘಗಳಲ್ಲಿನ 51 ಪ್ರಕರಣಗಳಲ್ಲಿ ಕಲಂ 
64 ರಡಿ ವಿಚಾರಣೆಗೆ ಆದೇಶಿಸಲಾಗಿದೆ. 03 ಪ್ರಕರಣಗಳಲ್ಲಿ 
ಸಂಘಕ್ಕೆ ಬರಬೇಕಾದ ಬಾಕಿ ಮೊತ್ತಕ್ಕೆ ಅಧಿಭಾರ ಪ್ರಕರಣ 
ದಾಖಲಿಸಲಾಗಿದೆ. 04 ಪ್ರಕರಣಗಳಲ್ಲಿ.ಸಿವಿಲ್‌/ಕ್ರಿಮಿನಲ್‌ ಕ್ರಮ 
ಜರುಗಿಸಲಾಗಿದೆ. 


ಕಳೆದ 10 ವರ್ಷಗಳಲ್ಲಿ.ಒಟ್ಟು 21 ಗೃಹ ನಿರ್ಮಾಣ ಸಹಕಾರ 
ಸಂಘಗಳ ವಿರುದ್ದ ಕಲಂ 65 ರಡಿ ಪರಿವೀಕ್ಷಣೆಗೆ 
ಆದೇಶಿಸಲಾಗಿದೆ. 03 ಪ್ರಕರಣಗಳಲ್ಲಿ ಸಂಘಕ್ಕೆ, ಬರಬೇಕಾದ 
ಬಾಕಿ ಮೊತ್ತಕ್ಕೆ ಅಧಿಭಾರ ಪ್ರಕರಣ ದಾಖಲಿಸಲಾಗಿದೆ. 02 
ಪ್ರಕರಣಗಳಲ್ಲಿ ಸಿವಿಲ್‌/ಕ್ರಿಮಿನಲ್‌ ಕ್ರಮ ಜರುಗಿಸಲಾಗಿದೆ. 26 
ಗೃಹ ನಿರ್ಮಾಣ ಸಹಕಾರ ಸಂಘಗಳ ಆಡಳಿತ ಮಂಡಳಿ 
ಸದಸ್ಯರುಗಳನ್ನು ಕಲಂ 29-ಸಿ ರಡಿಯಲ್ಲಿ ನಿರ್ದೇಶಕ 
ಸ್ಥಾನದಿಂದ ಅನರ್ಹತೆಗೊಳಿಸಲಾಗಿದೆ. 


ಸಿಒ 41 ಸಿಹೆಚ್‌ಎಸ್‌ 2021 (ಇ) 


NAS. 
(ಎಸ್‌.ಟಿ.ಸೋಮಶೇಖರ್‌) 


ಸಹಕಾರ ಸಚಿವರು 


ಅನುಬಂಧ-1 
ದಿನಾಂಕ:31-03-2021 ಕ್ಸ ಇದ್ದಂತೆ ರಾಜ್ಯದಲ್ಲಿರುವ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಮಾಹಿತಿ. 


0 ix 0 (0 ನ! 


B 
% 
B 
p 
rH 4 
. pe 
Bo 
Ap 
le 
[ 
ಇತ್ತೆ 
m o Jd 
p 
1 
%R 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಮಾನ್ಯ ಶ್ರೀ ಆರ್‌. ಬ. ತಿಮ್ಮಾಪೂರ 
(ವಿಧಾನಸಭೆಯಿಂದ ಚುನಾಯಿತರಾದವರು) ಇವರ ಪ್ರಶ್ನೆ ಸಂಖ್ಯೆ ೨8೨ (129) ಕ್ಕೆ ಉತ್ತರ 


ಅನುಐಂಧ-2 
ಕಲಂ 64 ರಡಿ ವಿಚಾರಣೆಗೆ ಒಳಪಡಿಸಿರುವ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಹೆಸರು 


ಕಸಂ" ಗೈಹ ನಿರ್ಮಾಣ ಸಹಕಾರ ಸಂಘದ ಹೆಸರು 


1 ಹೇಮಗಿರಿ ಗೈಹ ನಿರ್ಮಾಣ ಸಹಕಾರ ಸಂಘ ನಿ "ಬೆಂಗಳುರು 


ದೆಯಾಳನ್‌ ಗೈಹೆ ನಿರ್ಮಾಣ ಸಹಕಾರ ಸಂಘ ನಿ. ಪೆಂಗಪೊರು 


2 
3 ಏರ್‌ಕ್ರ್ಯಾಫ್ಟ್‌ ಎಂಪ್ಲಾಯಿಸ್‌ ಗೈಹ ನಿರ್ಮಾಣ ಸಹಕಾರ ಸಂಘ ನ`ಪೆಂಗೆಜೊರು 
4 ಗೆವಿಮರೆಂ ಬವೆಡಾವೆಣಿ' ಗೈಹೆ ನಿರ್ಮಾಣ ಸಹಕಾರ ಸಂಘ ನಿ: ಚೆ೦ಂಗಳೊರು 


5 ವಿಶ್ವಭಾರತಿ ಗೈಹ ನಿರ್ಮಾಣ ಸೆಹೆಕಾರ ಸಂಘ ನಿಯಮಿತ ಬೆಂಗಳೂರು. 


6 | ವಿಜಯೆಬ್ಯಾಂಕ್‌ ನೌಕರರೆ ಗೃಹೆ ನಿರ್ಮಾಣ ಸಹಕಾರ ಸೆಂಘ ನಿ: 


7 ಎನ್‌.ಟ.ಐ. ಗೈಹೆ ನಿರ್ಮಾಣ ಸಹಕಾರ ಸಂಘ ನ. ಪೆಂಗಟೊರು 


[2 ಬೌನ್‌'ಗೈಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಹೊಸಫೋಟಡೆ 


[ ಅರ್ಥ ಮೊವೆರ್‌ ಕಾರ್ಮಿಕರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಚೆಂಗೆಜೊರು 


10 ಐ.ಟ.ಐ. ಗೈಹ ನಿರ್ಮಾಣ ಸಹಕಾರ ಸಂಫೆ ನಿಯಮಿತ, ಚೆಂಗಳೂರು. 


1 ಐ.ಟ.ಸಿ.'ಗೈಹೆ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಚೆಂಗಳಾರು — 


12 ಹೆಚ್‌.ಎಂ.ಟ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಚಿಂಗಳೂರು 


13 ಕೇತಮಾರನಹಳ್ಳ ಗೈಹೆ ನಿರ್ಮಾಣ ಸೆಹೆಕಾರ ಸಂಘ ನಿ. ಚೆಂಗಚೊರು" 


17 | ಬಾಪೊತ ಗೈಷ ಸರ್ಮಾಣ ಸಹಕಾರ ಸಂಘ ನ-ಪರಗಪಾರು 


15 ರೆ6ಹೋ ಬಹೆಚ್‌ಇಎಲ್‌ ಗೈಹ ನಿರ್ಮಾಣ ಸೆಹಕಾರ ಸಂಘ ನಿ`ಚಿಂಗಳೊರು 


16 ಕೆ.ಪಿ.ಟ.ಸಿ.ಎಲ್‌ ಗೃಹೆ ನಿರ್ಮಾಣ ಸಹೆಕಾರ ಸಂಘ ನಿ. ಬೆಂಗಳೂರು 


17 ಅಮೆರಹ್ಯೋತಿ ಗೈಹೆ ನಿರ್ಮಾಣ ಸಹಕಾರ ಸಂಘ ನಿಯೆಮುತ' ಬೆಂಗಳೂರು 


18 [ಶಾ ಗುಡುಕೃವ ಗೃ ಸರ್ಮಾನ ನಪಾರ ಸಂಘ ನಯ ಪಾಗಷಾರ 


19 ರಾಜ್ಯ ಸರ್ಕಾರಿ ನೌಕರರ ಗೃಹೆ ನಿರ್ಮಾಣ ಸಹಕಾರ'ಸಂಘ ನಿ ಹೋಲಾರ 


2೦] ಪೀಯೆರ್‌ ಲೈಟ್‌ ಲೈನ್‌ರ್ಸ್‌ ನೌಕರರ ಹಾಗೊ ಪೊರೆ ಘಡಕಗೆಕ ಗೈಹೆ ನಿರ್ಮಾಣ ಸಹಕಾರ 
ಸಂಘ ನಿ. ಶಿವಮೊಗ್ಗ. 


21 | ಪ್ಯುಸೂರು ಕಾಗೆದೆ ಕಾರ್ಬಾನೆ ನೌಕರರ ಗೈಹ ನಿರ್ಮಾಣ ಸಹಕಾರ ಸಂಘ ನಿ.. ಭದಾವತಿ. 
ಕರ್ನಾಟಕ ರಾಜ್ಯ ರಸ್ತೆ ಸಾಕಣೆ ನಿಗಮಗಳ ನೌಕರರ'ಗೃಹೆ ನಿರ್ಮಾಣ ಸಹಕಾರ ಪೆಂಫೆ ನಿ. 
2೩ 
ಬೆಂಗಳೂರು 
'ದ ಕನ್ನಮ್ಮ ಸಷಟ್ರಲ್‌ ಎನ್ನಹ್‌ಮತ್ತ ಸರ್ಪಿಸ್‌ವ್ಯಾಕ್ಸ್‌. ಹೌಸ್‌ ಜಲ್ಜಂಗ್‌ ಕೋ-ಆಪರೇಟವ್‌ 
23 | ಫ್ಲಸೈಟ ಅ,. ಸೆಚಟಲ್‌ರೆವಿನ್ಯೂ ಜಲ್ಲಂಗ್‌ ಕ್ವೀನ್ಸ್‌ ರಸ್ತೆ. ಬೆಂಗಳೂರು 
ರ [ನಾನಕ ಇವಾಖಾ ಸಾರಕ ಗೈಹನಿರ್ಮಾಣ' 'ಸೆಹಕಾರ' ಸಂಘ, 7/೨, ಸೂರ್ಯ 
, | ಛೇಂಬರ್ಸ್‌, 1ನೇ ಮುಖ್ಯ ರಸ್ತೆ, ಶೇಷಾದ್ರಿಪ್ಯರಂ, ಬೆಂಗಳೂರು-2೦ 
25 'ಒರಗನಹ್ಳ ಗೃಹ ನಿರ್ಮಾಣ ಸೆಹಕಾರ ಸಂಘ ನಿ: ಚೆಂಗಳೊರು 
ವಕ ರ್ನಾಟಕ ಸರ್ಕಾರ ಸಚವಾಲಯ'ಗೈಹೆ ನಿರ್ಮಾಣ ಸೆಹೆಕಾರೆ ಸಂಘ ನಿ. ಬೆಂಗಳೊರು 
27 ಸರ್ಕಾರಿ ನೌಕರರ ಗೈಹ ನಿರ್ಮಾಣ ಸಹಕಾರ ಸಂಘ ನ). ಜಿಂತಾಮೆಣಿ | 
28 ಆರ್ಮಿ ಗೈಹ ನಿರ್ಮಾಣ ಸೆಹೆಕಾರ ಸಂಘ ನಿ. ಬೆಂಗಳೂರು 
25 ಕನಕ ಗೈಹೆ ನಿರ್ಮಾಣ ಸೆಹೆಕಾರ ಸೆಂಫೆ ಸಿ.. ಮೈಸೂರು 
ಕಾಜನರ್‌ ಕಾಲ್ಷಹ್‌ ಇಫ್‌ ಎಜುಕೇಷನ್‌ ನೌಕರರ ಗೈಹ ನಿರ್ಮಾಣ ಸೆಹಕಾರೆ ಸಂಘ ನಿ. 
30 ಫ 
ಮೈಸೂರು 
G1 ಬ.ಇ.ಎಂ.ಎಲ್‌ ನೌಕರರ ಗೈಹ ನಿರ್ಮಾಣ ಸಹಕಾರ ಸಂಘ ನಿ. ಮೈಸೂರು. 
ತನ ಇನಂದಗೃತ ನಿರ್ಮಾನ ಸಷಾರ ಸಂಘ ನ ಮ್ಯಸಾರು: 
ತತ ಘಾರಕ್ಷೂ ಗೃಹ ಸಮಾನಾ ಸಷಾರ ಸಂಘ ನ ಪ್ಯೈಸೂರ: 1 
ತಾ [ಪಾನಸ್‌ಗೃಹ ನಿರ್ಮಾಣ ಸಹಕಾರ ಸಂಘ ಸಿ'ಮ್ಯೈಸಾರು. 
3ರ ಮೈಸೂರು ವಿಶ್ವವಿದ್ಯಾನಿಲಯ ನೌಕರರ 'ಗೈಹೆ ನಿರ್ಮಾಣ ಸಹಕಾರ ಸಂಘ ನಿ., ಮೈಸೂರು 
[ ಮೈಸೊರು ಚಾಮೆರಾಜನೆಗರೆ ಜಲ್ಲಾ ಖಾಜಾನೆ ನರರ ಗೃಹನಿರ್ಮಾಣ 'ಸೆಹೆಕಾರ ಸೆಂಫ ನಿ., 
a6 kL ವ ; 
ಮೈಸೂರು 
-. ಮೈಸೂರು ಚಾಮರಾಜನಗರ ಜಲ್ಲಾ ಶಾಲಾ ಶಿಕಕರ ಗೈಹ ನಿರ್ಮಾನ ಸಾರ ಸಂಘ: 
37 ik ಸ 
'” | ಮೈಸೂರು 
2 ಮೈೈಸಾರ ಚಾಮರಾಜನಗರ ಜಲ್ಲಾ ಸೆಹೆಕಾರ ಕೇಂದ್ರೆ ಬ್ಯಾಂಕಿನ ಸೌಕರರ ಗೈಹ ನಿರ್ಮಾಣ 
ನ -ಸಹಕಾರ-ಸಂಘ-ನಿ.,-ಮ್ಯಸೂರು SS RS SE AE 
ತರ ಸ್ಯರುತ್ಯ ಕೃಷ್ಣ ಸರ ಗಡ ನರ್ಮಾಣ ಸಪಕಾರ ಸಂಘ ಸ. ಮೈಸಾರು ಉತ್ತರ) 


ಮೀ 


4೦ [ಕೊಡಲ ಸಂಗಮೆಡೇವ ಗೈಹ ನಿರ್ಮಾಣ ಸಹೆಕಾರ ಸಂಘ ನಿ. ಮೈಸೊರು 
ಜೆ.ಎಸ್‌.ಎಸ್‌. ಮಹಾನಧ್ಯಾಪಾಕದ ನ್‌ಠರರ ಗೃಹ ನಿರ್ಮಾಣ ಸಹಕಾರ ಸಂಘ 
41 
ಮೈಸೂರು 
ಆರೋಗ್ಯೆ ಮೆತ್ತೆ ಕುಟುಂಬ ಕಲ್ಯಾಣ ಇಲಾಚೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. 
42 ಚ 
ಮೈಸೂರು. 
48 ಯಶಸ್ವಿನಿ ಗೈಹ ನಿರ್ಮಾಣ ಸೆಹೆಕಾರೆ ಸ ನಿ. ಮೈಸೊರು 
ಕಾಲೇಜು ಅಧ್ಯಾಪಕರ ಮೆತ್ತು ಶಾಲಾ ಶಿಕ್ಷಕರ ಗೃಹನಿರ್ಮಾಣ ಸೆಹಕಾರ ಸಂಘ ನಿ. 
44 ಇ 
ಮೈಸೂರು. 
45 ಮೆಂಡ್ಕ ನಗರ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ. ಮಂಡ್ಯ 
46 | ಪಾಂಡವರ ತಾಲ್ಲೂಕು ಗೈಹ ನಿರ್ಮಾಣ ಸಹಕಾರ ಸಂಘ ನಿ. ಪಾಂಡವಪುರ 
47 | ರಾಜ್ಯ ಸರ್ಕಾರಿ ನೌಕರರ ಗೈಹೆ' ನಿರ್ಮಾಣ ಸೆಹೆಕಾರ ಸಂಘ ನಿ.. ಕಲಬುರಗಿ. 


ಕಲಂ 6೮ ರಡಿ ಪರಿವೀಕ್ಷಣೆಗೆ ಒಳಪಡಿಸಿರುವ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಹೆಸರು 


ಬ.ಇ.ಎಲ್‌ ಗೈಹೆ ನಿರ್ಮಾಣ ಸಹಕಾರ ಸಂಘ ನಿ. ಬೆಂಗಳೊರು 


| 


1 

2 ಸಿಕ್ಯೊಎಲ್‌ ಗೃಹ ನಿರ್ಮಾಣ ಸಹಕಾರ'ಸಂಘೆ ನಿ. ಬೆಂಗಳೊರು 

3 ಡಿ ಗ್ರೂಪ್‌'ನೌಕರರ ಗೈಹೆ ನಿರ್ಮಾಣ ಸಹಕಾರ ಸಂಘೆ ನಿ`ಪೆಂಗಳೊರು 

4 ಎನ್‌ಜಇಎಫ್‌ ನೌಕರರ ಹಾಗೂ ಮಾಜ ನೌಕರರ ಗೈಹ ನಿರ್ಮಾಣ ಸಹಕಾರ ಸಂಘ 
ನಿಯಮಿತ, ಬೆಂಗಳೂರು 

`s ಕೆ.ಎಸ್‌.ಎಫ್‌.ನಿ. ಸೌಕರರೆ ಗೈಹ ನಿರ್ಮಾಣ ಸಹಕಾರ ಸಂಘ ನಿ. ಬೆಂಗಳೊರು | 

ವಿದ್ಯಾಗಿರಿ'ಗೈಹ ನಿರ್ಮಾಣ ಸಹಕಾರ ಸಂಘ ನಿಯಮಿತೆ`ಚಿಂಗಳೂರು 

7 ಮಿನಿನ್ನಿ ಆಫ್‌ ಕಮ್ಯೊನಿಕೇಷನ್‌ ಎಂಪ್ಲಾಯೀಸ್‌ ಗೃಹ ನಿರ್ಮಾಣ ಸೆಹಕಾರ ಸಂಘ ನಿ, 
ಬೆಂಗಳೂರು 

8 ಮೆಹಾಲಕ್ಷ್ಮಿ ಗೈಹೆ ನಿರ್ಮಾಣ ಸಹಕಾರ ಸಂಘ 'ನಿಯಮತ ಬೆಂಗಳೂರು 

[= ಕರ್ನಾಟಕ ಅರ್ಬನ್‌ ಗೈಹ ನಿರ್ಮಾಣ ಸೆಹೆಕಾರ ಸಂಘ'ನಿ,`ಚಿಂಗೆಳೊರು ) 

10 ಕರ್ನಾಟಕ ರಾಜ್ಯ ರೈತ ಕಾರ್ಮಿಕತರ ವಸತಿ ನಿರ್ಮಾಣ ಸಹಕಾರ ಸಂಘ'ನಿ; ಚೆಂಗಳೂರು 

1 ಏರ್‌ಕ್ರ್ಯಾಫ್ಟ್‌ ಎಂಪ್ಲಾಯಿಸ್‌ ಗೃಹ ನಿರ್ಮಾಣ ಸಹಕಾರ ಸಂಘ ನಿ.ಬೆಂಗಳೂರು 

12 ಮೈಸೂರು ಪೇಪರ್‌ ಮಿಲ್ಲ್‌ ಹೌಸ್‌ ಬಲ್ಲಂಗ್‌ ಕೋ-ಆಪರೇಟವ್‌ ಸೊಸ್ಯೆಟ ಅ. ಎಂ.ಪಿ.ಎಂ. 
ಲೇಔಟ್‌ ಪಾರ್ಕ್‌, ಎಂಪಿಎಂ ಲೇಔಟ್‌. ಮಲ್ಲತ್ತಹಳ್ಳ, ಬೆಂಗಳೂರು-56೦೦56 

13 


ಫವಾನ ಗತ ನಿರ್ಮಾಣ ಸಷಕಾರ ಸಂಘ ನ ನಂ-27 ರಾಷಮಮಂದರ ಇಸ್ಟಾಪಾಕ'ನಗರ: 


ಬನೆಶಂಕರಿ' 3ನೇ ಹೆಂತ, ಬೆಂಗಳೂರು-8ಆರ ೪5 


14 ಕರ್ನಾಟಕ ಪೋಸ್ಟಲ್‌" ಅಂಡ್‌ ತವಾ ಎಂಪ್ಲಾಯೀಸ್‌ ಹೌಸಿಂಗ್‌ `` ಕೋ-ಆಪರೇಟವ್‌ 
ಸೊಸ್ಯೆಟ ಆ., ನಂ-7, ಸಂದೇಶ್‌ ಭವನ್‌, 3ನೇ ಮೈನ್‌, 1ನೇ ಹಂತ, ಹೋಸ್ಟ್‌ಲ್‌ ಕಾಲ್ಲೋನಿ, 
ಸಂಜಯನದರ,. ಬೆಂಗಳೂರು-5600೨4. 

15 ಅಸದೆಖಾನೆ ಗೃಹ ನಿರ್ಮಾಣ ಸಹಕಾರ ಸಂಘ (ನಿ) ಬೆಳಗಾವಿ 
ನಂ;೭88 ಮುಜಚಾವರಗಲ್ಲ ಬೆಳಗಾವಿ 

16. | ನೆರಲ್‌ ಗೈಹ. ನಿರ್ಮಾಣ ಸಹಕಾರ ಸಂಘ ನಿ. ಹುಮೆನಾಬಾದ. 

17 | ಸರ್ವೋದಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ತ್ರಿಪುರಾಂತ. 

18 ಎನ್‌.ಜ.ಹ. ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಜೀದೆರೆ. 

ಸಕಾರ ಹಾಗಾ ಆಕ ಸರಕಾರ ನ್‌ರರಗೃಹ ನಿರ್ಮಾಣ ಸಹಕಾರ ಸಂಘ ಸಿ. ಬದರ: 

20" | ಕೇಂದ್ರ ಹಾಗೊ ರಾಜ್ಯ ಸರಕಾರಿ ಅರೆ ಸರಕಾರಿ ನೌಕರರ'ಗೃಹ ನಿರ್ಮಾಣ ಸೆಹೆಕಾರ ಸಂಘ ನಿ. 
ಬೀದರ. 

21 


ಅಂಚೆ ನೌಕರರ ಗೈಹೆ ನಿರ್ಮಾಣ ಸಹಕಾರ ಸಂಘ ನಿ, ಜದೆರ. 


ಸಹಕಾರ ಸಂಘಗಳ ೆಪರಿ-ನಪರಿಧಕರು. 
(ವಸತ್ರಿ-ಪಠಠ್ತ-ಸತರೆ) 


